ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ಮಕ್ಕಳ ಹಕ್ಕು ರಕ್ಷಣಾ ಆಯೋಗದಲ್ಲಿ ದಾಖಲಾದ ಪ್ರಕರಣಗಳ ಕುರಿತು 
ಶ್ರೀ ಐವನ್‌ ಡಿ'ಸೋಜಾ(ನಾಮನಿರ್ದೇಶನ ಹೊಂದಿದವರು):- 


1351 (1604) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2018-19, 2019-20ರಲ್ಲಿ ಮಕ್ಕಳ ಹೆಕ್ಕು ರಕ್ಷಣಾ ಆಯೋಗದಲ್ಲಿ ದಾಖಲಾದ ಪ್ರಕರಣಗಳೆಷ್ಟು ; ಬಾಕಿ ಇರುವ 
ಪ್ರಕರಣಗಳೆಷ್ಟು ; ಇದ್ದರೆ, ಕಾರಣಗಳೇನು ; (ವಿವರ ನೀಡುವುದು) 


(ಆ) ಈ ಪ್ರಕರಣ ಇತ್ಯರ್ಥಪಡಿಸಲು ವಕೀಲರುಗಳ ಸಹಾಯ ಪಡೆಯಲಾಗಿದೆಯೇ ; (ವಿವರ ನೀಡುವುದು) 


(ಇ) ಆಯೋಗ ಇತ್ಯರ್ಥಪಡಿಸಿದ ಕೇಸುಗಳನ್ನು ಉಚ್ಛ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆಯೇ ; ಈ ಸಂದರ್ಭದಲ್ಲಿ ಉಚ್ಛ 
ನ್ಯಾಯಾಲಯದಲ್ಲಿ ವಾದಿಸಲು ವಕೀಲರುಗಳನ್ನು ನೇಮಿಸಲಾಗಿದೆಯೇ ; (ವಿವರ ನೀಡುವುದು) 


(ಈ) ನ್ಯಾಯಮೂರ್ತಿ ಎಂ. ಕೆ ಪಾಟೀಲ್‌ ಸಮಿತಿ ಮಕ್ಕಳ ರಕ್ಷಣೆಯ ಬಗ್ಗೆ ನೀಡಿದ ಸಲಹೆಗಳನ್ನು ಪೂರ್ಣವಾಗಿ 
ಅನುಷ್ಠಾನಗೊಳಿಸಲಾಗಿದೆಯೇ; ಇಲ್ಲದಿದ್ದರೆ, ಕಾರಣಗಳೇನು? 


